ಕರ್ನಾಟಕ ವಿಧಾನ ಪರಿಷತ್ತು 


'| ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪೂರೆ, 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


862 (620 


ಉತ್ತರಿಸ ಬೇಕಾದ ದಿನಾಂಕ: 


11.03.2020 


ಉತ್ತರಿಸುವ ಸಚಿವರು 


ವಿ. ಸೋಮಣ್ಣ, ವಸತಿ ಸಚಿವರು 


pe 
ಪ್ರಶ್ನ 


ಉತ್ತರ 


ವಸತಿ ಇಲಾಖೆ ವ್ಯಾಪ್ತಿಯಲ್ಲಿ 
ಬರುವ ವಸತಿ ಯೋಜನೆಗಳು 
ಯಾವುವು (ಸಂಪೂರ್ಣ ವಿವರ 
ಒದಗಿಸುವುದು) 


— 


ರಾಜೀವ್‌ ಗಾಂಧಿ ವಸತಿ ನಿಗಮವು ರಾಜ್ಯದಲ್ಲಿ ಸಾಮಾಜಿಕವಾಗಿ ಹಾಗೂ 
ಆರ್ಥಿಕವಾಗಿ ಹಿಂದುಳಿದಿರುವ ಎಲ್ಲಾ ಬಡತನ ರೇಖೆಗಿಂತ ಕೆಳಗಿರುವ ವಸತಿ ರಹಿತ 
ಕುಟುಂಬಗಳಿಗೆ ವಸತಿ ಸೌಕರ್ಯವನ್ನು ಒದಗಿಸಲು ಈ ಕೆಳಕಂಡ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 


1. ಬಸವ ವಸತಿ ಯೋಜನೆ 

2. ಡಾ॥ ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ ಹಾಗೂ ನಗರ) 
ದೇವರಾಜು ಅರಸು ಯೋಜನೆ (ಗ್ರಾಮೀಣ ಹಾಗೂ ನಗರ) 

3. ವಾಜಪೇಯಿ ನಗರ ವಸತಿ ಯೋಜನೆ (ರಾಜ್ಯ ಸರ್ಕಾರ ಪುರಸ್ಕೃತ) 

4. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ) (ಕೇಂದ್ರ ಸರ್ಕಾರ 
ಪುರಸ್ಕೃತ) 

5. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) (ಕೇಂದ್ರ ಸರ್ಕಾರ ಪುರಸ್ಕೃತ) 


——— RK 
(ಆ) [ಸದರಿ ಯೋಜನೆಗಳಿಂದ 
ಉಪಯೋಗ ಪಡೆದ | ಫಲಾನುಭವಿಗಳನ್ನು ಆಯ್ಕೆಗೊಳಿಸಲಾಗಿದೆ. 
ಫಲಾನುಭವಿಗಳ ಸಂಖ್ಯೆ ಎಷ್ಟು 
(ಫಲಾನುಭವಿಗಳವಾರು 


ಯೋಜನೆವಾರು ಕಳೆದ 3 
ವರ್ಷಗಳ ಸಂಪೂರ್ಣ ಮಾಹಿತಿ 
ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಸದರಿ ಯೋಜನೆಗಳಿಂದ ಒಟ್ಟು 465 


ಗ್ರಾಮೀಣ ಮತ್ತು ನಗರ ಪ್ರದೇಶದ ಫಲಾನುಭವಿಗಳವಾರು ಯೋಜನಪಾರು 
ವಿವರವನ್ನು ಅನುಬಂಧ-1 ನ್ನು ಸಿ.ಡಿ.ಯಲ್ಲಿ ನೀಡಲಾಗಿದೆ. 


(ಇ) 


ರಾಜ್ಯದಲ್ಲಿರುವ ವಸತಿ ರಹಿತ 
ನಿವೇಶನರಹಿತ ಹಾಗೂ 
ಗುಡಿಸಲು ವಾಸಿಗಳ ಸಂಖ್ಯೆ 
ಎಷ್ಟು; (ವಿಧಾನಸಭಾವಾರು 
ಸ್ಪಷ್ಟ ಮಾಹಿತಿ ಒದಗಿಸುವುದು) 


ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾ) ಅಡಿಯಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ 
ಜನಗಣತಿ 201 ರ ಪಟ್ಟಿಗೆ ಅರ್ಹ ಫಲಾನುಭವಿಗಳನ್ನು ಸೇರಿಸಿ, ಶಾಶ್ವತ ಪಟ್ಟಿಯನ್ನು 
ತಯಾರಿಸಲು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ 2018 ರಲ್ಲಿ ರಾಜ್ಯಾದ್ಯಂತ ವಸತಿ 
ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿರುತ್ತದೆ. 


| ಇದರನ್ವಯ ರಾಜ್ಯದಲ್ಲಿ 18,73,048 ವಸತಿ ರಹಿತರು, 6,54,537 ನಿವೇಶನ 


Page 1of4 


ರಹಿತರಿದ್ದು, ಒಟ್ಟು 25,೭27,599 ವಸತಿ/ನಿವೇಶನ ರಹಿತರಿದ್ದಾರೆ. ತಾಲ್ಲೂಕುವಾರು 
ವಿವರವನ್ನು ಕ್ರೂಢೀಕರಿಸಿದ್ದು, ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


(ಈ) 


ಈ ಗುಡಿಸಲು ಮುಕ್ತ ಜಿಲ್ಲೆಯಾಗಿ 
ಮಾಡಲು ಹಾಗೂ 
ನಿವೇಶನರಹಿತರಿಗೆ ನಿವೇಶನ 
ಹಂಚಿಕೆ ಮಾಡಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬಡತನ ರೇಖೆಗಿಂತ ಕೆಳಗಿನ 
ಅರ್ಹ ಕುಟುಂಬಗಳಿಗೆ ನಿವೇಶನ ಒದಗಿಸಲು ಸರ್ಕಾರವು ಗ್ರಾಮೀಣ ಪ್ರದೇಶದಲ್ಲಿ 
ಇಂದಿರಾ ಗ್ರಾಮೀಣ ವಸತಿ ನಿವೇಶನ ಯೋಜನೆ ಹಾಗೂ ನಗರ ಪ್ರದೇಶದಲ್ಲಿ 
ವಾಜಪೇಯಿ ನಗರ ನಿವೇಶನ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಗಳ 
ಮೂಲಕ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುತ್ತಿದೆ. 


ಅರ್ಹ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಸರ್ಕಾರಿ ಜಮೀನಿಗೆ ಪ್ರಥಮ 
ಆದ್ಯತೆ ನೀಡಲಾಗಿದ್ದು, ಸ್ಥಳೀಯವಾಗಿ ಲಭ್ಯವಿರುವ ಸರ್ಕಾರಿ ಜಮೀನನ್ನು 
ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿಕೊಂಡು ವಸತಿಗಾಗಿ 
ಬಳಸಿಕೊಳ್ಳಲಾಗುತ್ತದೆ. ಒಂದು ವೇಳೆ ಸರ್ಕಾರಿ ಜಮೀನು ಲಭ್ಯವಿಲ್ಲದ ಕಡೆಗಳಲ್ಲಿ 
ವಸತಿಗೆ ಸೂಕ್ತವಾದ ಖಾಸಗಿ ಜಮೀನನ್ನು ಖರೀದಿಸಲು ಜಿಲ್ಲಾಧಿಕಾರಿಗಳ 
ನೇತೃತ್ವದಲ್ಲಿ ಜಿಲ್ಲಾ ಜಮೀನು ಖರೀದಿ ಸಮಿತಿಯನ್ನು ರಚಿಸಿದ್ದು, ಭೂ ಮಾಲೀಕರ 
ಸಹಮತದೊಂದಿಗೆ ಖರೀದಿಸಿ, ನಿವೇಶನ ಹಂಚಿಕೆ ಮಾಡಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ: ವಣ 33 ಹೆಚ್‌ಎಹೆಚ್‌ 2016 (ಭಾ- 
2), ದಿನಾಂಕ; 12.07.2016 ರಲ್ಲಿ ಜಮೀನು ಖರೀದಿ ದರವನ್ನು ಕೆಳಕಂಡಂತೆ 
ನಿಗದಿಪಡಿಸಲಾಗಿದೆ. 


2 ನಿಗದಿಪಡಿಸಲಾದ 
ಸಂ 
i; ಪ್ರದೇಶ ಗರಿಷ್ಟ ದರ 
| 3 | (ರೂ.ಲಕ್ಷಗಳಲ್ಲಿ) 
1 ಗ್ರಾಮೀಣ ಪ್ರದೇಶ 9.00 -l 
— 
2 ಪಟ್ಟಣ ಪಂಚಾಯಿತಿ | 12.00 
& 3 |ಪುರಸಭೆ 15.00 
| 4 ನಗರಸಭೆ T 22.50 | 
5 | ಮಹಾನಗರ ಪಾಲಿಕೆ 37.50 
EK 6 | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 75.00 


ಗುಡಿಸಲುಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರವು ಆಯವ್ಯಯದಲ್ಲಿ ಒದಗಿಸುವ 
ಅನುದಾನಕ್ಕೆ ಅನುಗುಣವಾಗಿ ವಸತಿ ಸೌಕರ್ಯ ಒದಗಿಸಲಾಗುತ್ತಿದೆ ಹಾಗೂ 
ಜಮೀನಿನ ಲಭ್ಯತೆಗೆ ಅನುಗುಣವಾಗಿ ಎಲ್ಲಾ ಅರ್ಹ ನಿವೇಶನರಹಿತ ಕುಟುಂಬಗಳಿಗೆ 


ಹಂತ ಹಂತವಾಗಿ ನಿವೇಶನ ಒದಗಿಸಲಾಗುತ್ತಿದೆ. 
kd ೮ 


Page 2of4 


ಬೀದರ್‌ ಜಿಲ್ಲೆಯಲ್ಲಿ 
ಮೇಲ್ಕಾಣಿಸಿದ ಯೋಜನೆಗಳು 


ಸೇರಿದಂತೆ ಬಸವಶ್ರೀ 
ಅಂಬೇಡ್ಕರ್‌ ವಸತಿ 
ಯೋಜನೆಗಳಿಗೆ 
ಫಲಾನುಭವಿಗಳನ್ನು 
ಗುರುತಿಸುವ ಪ್ರಕ್ರಿಯೆ ಯಾವ 
ಹಂತದಲ್ಲಿದೆ? (ಪ್ರಗತಿಯ 
ಸಂಪೂರ್ಣ ವಿವರ ನೀಡುವುದು) 


ಕಳೆದ ಮೂರು ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಮೇಲ್ಕಾಣಿಸಿದ ಯೋಜನೆಗಳು 
ಸೇರಿದಂತೆ ಒಟ್ಟು 42225 ಫಲಾನುಭವಿಗಳು ಆಯ್ಕೆಯಾಗಿದ್ದು, ಈ ಪೈಕಿ ಬಸವ 
ವಸತಿ ಮತ್ತು ಡಾ. ಬಿ.ಆರ್‌ ಅಂಬೇಡ್ಕರ್‌ ನಿವಾಸ್‌ ಯೋಜನೆಯಡಿ (ಗ್ರಾಮೀಣ ಮತ್ತು 
ನಗರ) ಒಟ್ಟು 386686 ಫಲಾನುಭವಿಗಳು ಆಯ್ಕೆಯಾಗಿರುತ್ತಾರೆ. 

ಪ್ರತಿ ಗ್ರಾಮ ಪಂಚಾಯತಿಗೆ 20 ರಂತೆ ಹಾಗೂ ಹೆಚ್ಚುವರಿ ಮನೆಗಳನ್ನು ಬಸವ 
ವಸತಿ ಯೋಜನೆಯಡಿ ನೀಡಲಾಗಿತ್ತು. ದಿನಾಂಕ: 10.07.2019ರಂದು ನಡೆದ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ 
ನಡೆದ ಪ್ರಗತಿ ಪರಿಶೀಲನಾ ಸಭೆಯ ನಡವಳಿಗಳಂತೆ ಕೇಂದ್ರ ಸರ್ಕಾರದ 
ಯೋಜನೆಗಳಡಿ ಲಭ್ಯವಿರುವ ಮನೆಗಳನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲಾ ದಾಜ್ಯ 
ಸರ್ಕಾರದ ಯೋಜನೆಗಳಾದ ಬಸವ, ಡಾ॥ ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌, 
ವಾಜಪೇಯಿ ನಗರ ವಸತಿ ಯೋಜನೆ ಹಾಗೂ ಡಿ.ದೇವರಾಜು ಅರಸು ವಸತಿ 
ಯೋಜನೆಯಡಿ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಬ್ಲಾಕ್‌ 
ಮಾಡುವುದರ ಬಗ್ಗೆ ಪರಿಶೀಲಿಸಿ ಬ್ಲಾಕ್‌ ಮಾಡುವುದರ ಜೊತೆಗೆ ಹೊಸದಾಗಿ 
ಸರ್ಕಾರವು 2018-19ನೇ ಸಾಲಿಗೆ ನೀಡಲಾದ ಗುರಿಗೆ ಆಯ್ಕೆ ಪ್ರಕ್ರಿಯನ್ನು ಸಹಾ 
ತಡೆಹಿಡಿಯಲಾಗಿತ್ತು. ಮುಂದುವರೆದು, ದಿನಾಂಕ 29.01.2020 ರಂದು ನಡೆದ ಸಚಿವ 
ಸಂಪುಟದ ಉಪಸಮಿತಿ 2ನೇ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ರೀತ್ಯಾ ದಿನಾಂಕ 
14.02.2020ರ ಆದೇಶವನ್ನು ಹೊರಡಿಸಿ, ವಿವಿಧ ವಸತಿ 
ಯೋಜನೆಗಳಡಿಯಲ್ಲಿ ವಿವಿಧ ಹಂತಗಳಲ್ಲಿ/ಲಾಗಿನ್‌ ಗಳಲ್ಲಿ ಅನುಮೋದನೆಗೆ ಬಾಕಿ 
ಇದ್ದ ಹಾಗೂ ಆಯ್ಕೆಗೆ ಬಾಕಿ ಇದ್ದ ಮನೆಗಳನ್ನು ಹಿಂಪಡೆಯಲು ಹಾಗೂ ವಿವಿಧ 
ಕಾರಣಗಳಿಂದ ಬ್ಲಾಕ್‌ ಆಗಿರುವ ಮನೆಗಳನ್ನು ಅನ್‌ ಬ್ಲಾಕ್‌ ಮಾಡಿ ಒಂದು ತಿಂಗಳು 
ಕಾಲಾವಕಾಶ ನೀಡಿ ವಾಸ್ತವವಾಗಿ ಪ್ರಾರಂಭವಾಗಿರುವ ಮನೆಗಳ ಜಿಪಿಎಸ್‌ 
ಆಧರಿಸಿ ಛಾಯಾಚಿತ್ರಗಳನ್ನು ತೆಗೆದ, ಮನೆ ಕಾಮಗಾರಿಯನ್ನು 
ಪೂರ್ಣಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. 


ಸರ್ಕಾರಿ 


SS 


Page 3 of 4 


ಬೀದರ್‌ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಆಯ್ಕೆಯಾದ ಫಲಾನುಭವಿಗಳ 
ಪ್ರಗತಿವಾರು ವಿವರ ಇಂತಿದೆ. 
ಮಂಜೂ ಪೂರ್ಣ ಪ್ರಾರಂಭ 
ಯೋಜನೆ ತಳ 
ರಾದ ಗೊಂಡ ಕ ಕಿಟಕಿ | ಛಾವಣಿ | ವಾಗದ 
ಪಾ 
ಮನಗ ಮನೆಗಳು |ನನೆಗಳು 
ಬಸವ ವಸತಿ [1208 
de 15558 6004 | 2420 ಷ 2599 2449 
el _ 
ದೇವರಾಜು ಅರಸು ಈ 
ಯೋಜನೆ (ಗ್ರಾಮೀಣ | 1309 159 256 | 152 100 642 
ಮತ್ತು ನಗರ) 
ಡಾ. ಬಿ.ಆರ್‌. [ 
ಅಂಬೇಡ್ಕರ್‌ ನಿವಾಸ್‌ 
21128 8763 2756 | 2913 | 3605 3091 
ಯೋಜನೆ (ಗ್ರಾಮೀಣ 
ಮತ್ತು ನಗರ) 
ಪ್ರಧಾನ ಮಂತ್ರಿ 
dd 2557 1722 208 | 203| 28 143 
ಆವಾ 
— 
ವಾಜಪೇಯಿ ನಗರ 
1673 810 123 | 172 165 403 
ವಸತಿ ಯೋಜನೆ 


LL 


ವಇ 90 ಹೆಚ್‌ಎಎಂ 2020 (ವಿ.ಸೋಮಣ್ಣ) 
ವಸತಿ ಸಚಿವರು 


Page 4of4 


py ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ ಅನುಬಂಧ -2 


Total Total | Total 
Taluk Houseless SiteLess | HouseLess/Site 
Families Families | Less Families 


SOS SE Ds SCR ಮ 

agalkot 7335 
agalkot 2618 
agalkot |Mudhi “5759 [4926 
agalkot 63 
galkot 6019 
agalkot [Hunugund 32159 [381 
agalkotTota | “16 | | _ 92029 | 
1910 
i 

Ballari 

i [_ 9396 [3037 

11 8266 
2889 


10570 
ala Toe Te 


| | 
ಮಿ 
Ko] 
[XN] 


- 
[ea 
(2) 
[o] 


[o1] 


I 
ಲಿ 


7 


[No] 


m/w 
೫8 
AN yy 
ವವ 


m/w 
Wl 

(oO 
O|p 


[5 


ಹಿ 
[ew] 
[et] 


13 | 

ತ | __ 86553 |] 
lagavi 1074 
| 15 [Belagavi [Atha “27202 | 1760 
16 [Beogvi Rayos [18360 17 
| 17 |Belagvi Toole 662 a 
| 18 [Beogavi Haken [1872 
ETN i 3374 28223 


1648 
2664 
7 
lagavi 210 
[___ [Belagavi Total |_ 205813 | 18261 
ngaluru Rural Nelamangala 
ngaluru Rural Doddaballapura 
ngaluru Rural 
ngaluru Rural 12881 

TT NS NS ENE US SU 


|_29 [Bengaluru Urban 17150 
| 30 | ngaluru Urban [Bengaluru South 7848 8972 

ngaluru Urban [Anka “| 3027 [30563 
| 32 [Bengaluru Urban 4768 


EN 
Un 
™/m™/ [**] 
Il 
೫ 
ಷು 
00 
[o] 
[ty 
[7 
MN 
[=] 
(Sl 
Wn 


MN 
[C=] 


[EN 
to 
™ 
£3 
ಲಿ 

[1 
[) 
< 
[eo 
E 
ಲಿ 

jou 
py) 
< 
N 
Pp 
ರು 
» 
[ed 


[ee 


WN 
[ed ಟು 


[s) 


[0] 


m/|m/w 
[0] [0] 


m/w 


Fy 
g 


MN 
m/w 
oj ma 


m/w 
|0| 


32 |B 
Bengaluru Urban 

| 

Bidar 
Bidar [Arad “23222 so | 23724 
Bidar 
Bidar 
L_ [Bidarvota JU [35a | s2838 


LCQ-630 


32) ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ ಅನುಬಂಧ -2 
Taluk Houseless SiteLess | HouseLess/Site 
Families Families | Less Families 
| 38 [Chamarajanagar [Gundupt” | 12055 | 7652] 19707 | 
12580 
| 40 [Chamarajanagar  [Velandur 
| 41 [chamarajanagar  [Kollegala 11628 
Total 
| 44 [chikkaballapur  [Gudband. “| 223 | 47] 260 
| 45 [chikkaballapur  [Bagepait® | 908 | 756 | 9660 | 
| 46 [chikkaballapur _ [Sidlaghatta 3439 
| 47 [chikkaballapur _ [Chintamani 
Total 
| 48 [chikkamagaluru [Sringeri “| 285 | 724 
| 49 [chikkamagaluru [Koopa “3 {| 12201 | 2573 | 374 | 
|_50 J[chikkamagaluru _ [Narasimharajapura | 1155s |2230| 3385 | 
10148 
| 52 [chikkamagaluru |Kadr “| 10679 | 9337| 20106 | 
|_ 53 [chikkamagaluru 4551 
| 54 [chikkamagaluru  |Mudigre | 34 |347]|] 6671 | 
foe | usw [a0 ses | 
Total 
2677 
|_60 [Chitradurga [Hiriyur 5870 
| ____ [chitradurgaToiai 1 “| 70460 |2204]| 92604 | 
|_61 [DakshinakKannada 13626 
| 64 [Dakshinakannada [putu “| 4203 |1902| 6165 | 
| 65 [Dakshinakannada jsuia |} 204 | 107 | 3131 | 
Total 
| 66 [pavanagere_ [Haihra “| 4852 | 2204 
Harappanahalli 
| 68 [pavanagere [aglur 3“ | 10158 | 1846 
| 69 [Davanagere  _ [Davanigere “4 | 65335 | 6132] 1265 | 
|_70 [Davanagre  [Honai | 10346 | 5325 
| ___ JDavanagereTeai {1 “13 | 63927 26185] 90112 | 
3615 | 21845, | 
Navalgund | _ _ 9658 |327] 12925 | 


ವ ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ ಅನುಬಂಧ -2 


Total Total Total 
Taluk Houseless i HouseLess/Site 
Families Families | Less Families 
harwad [Hubbali “12085 | 3814 
|_ 12473 | 


| 74 [ohanwad | 
Kalaghatagi 12473 1412 13885" 
Kundagol 12189 2276 14465 


0 
[x 
] 


& 


DharwadToa | “aes | 79019 
77 [Gadag “_ [Nareunda os | 


[es 
fed FS 
518 
lal PS 


=z 
8 
og 
c 
F] 
[8 
ಲಿ 


| 78 [666 “hon gis 7166 
| 79 Joadas  —Gadae seo oa 
| 80 [Gade “—[Shirahati soo 360s | 2006 
|__ [GadagTota 


Sakaleshapura 3076 1830 4906 
CN TT 1911 7602 
Arasikere 9819 2016 11835 


fe] 
N 


00 
] 
3 
[a 
5 


Hassan “258 756 | 10010 |] 
Hassan [Aur Tass 220 | sesa 
87 [Hassan ——Arakalgud oss 319 oes] 
| 88 [Hasan Holenarasipura {a7 | 78 [sos 
| 89 [Masa [Channarsyapatna 10623 
| JHassanTota [Te [7373 |e 
| 90 [Hover [Sriggeon is soo soo 
91 [Have —“” [Sovanur oor sa | ss | 
| 93 [Havers “~~ Haver oan 4116 
| 98 JHoveis yada sai | 101 
2148 
| 96 [Haver [Ranebenur | —79a6 [1855 | —9800 | 
| Haver Tota 7 [3221 
25978 
| 98 [kalaburasi —— JAfralpur ae [4 |e 
99 [alaburasi _ [Kelaburagi {22718 [2865 | 25587 | 
| 101 [kalaburagi  [Sedam 35a [oa |1| 
| 102 [Kalaburagi —[chittapur 1591 
103 [Kalaburagi ___ [jewari 
| [KalaburagiTotal | sso | 225 | 1602235 
dagu 


9670 


dagu 


dao 
pa 
Maur seo — 320 
2594 
535 11113 


p 


[=] 
[<2] 

KIER 

< 

ಸ 

ಮ, 
&°] 

[1] 

2 
M 
Oo 
U1 
Ny 
32 
ನ 
0/& 


pd 
[=] 


[ee 
[=] 
RN] 


ee 

m/o [<] 

pA pa 

© ಈ 

ಲಿ 

] 
= 
ವ 
ದ್‌ 
[1 
EK 
S 
9 
[oe 


lar Total 


ppal 1307 


112 


pa 
(=) 


LCQ-630 


ಭನ ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ ಅನುಬಂಧ -2 


Taluk Houseless SiteLess | HouseLess/Site 

Families Families | Less Families 
14429 
Koppal Gangavathi 24171 
17721 
| JKopparti 1 111 | 56957 | 13997| 70954 
23930 
12973 
15568 
| 119 [Mandya [srirangapatna 14822 
27976 
16415 
122 8369 19341: 

| MandyaTroii {1 “| 92335 | 38690 | 

123 12664 


124 |Mysuu” [Huw “| 10079 | 1616] 12095 
12981 
26337 

20502 


| 124 | 

Nanjangud 17499 
14779 
| JMvsururoei {1 “oo | 76243 |a0614| 116857 
24958 
Raichur 26249 
2009 25608 
Manvi 28559 
| 134 [Raichur “_ Jsindhanur “| 22402 | 526 |] 27678 
| JRaichurvoai {1 “| 120333 | 12719 | 
amanagara 3168 10987 


amanagara 2897 2194 5091 
amanagara Chennapatna 9948 4132 14080 


[OEY 
[0°] 
RN] 
೫mi|mj|೫m 


Ramanagara Kanakapura 19092 
[RamanagaraTotai |] “| 31200 | 18046 
9 7002 
0 12505 
141 |Shivamogga __ [Shikaripura | 3682 | 6590 | 10272 
2 7231 
143 [Shivamogga 7579 
16520 
7584 12453 


[shivamoggaTotal | “| 42865 | 30697 | 73562 
umakuru [chikkanayakanahalli | 9450 | 2038 | 11488 
umakuru Sira 16198 
11137 
umakuru Madhugiri 10001 
6691 

umakuru 14925 
umakuru subi“ |] 86s | 19s |] 9826 


[7 


14 
147 


w/R 
TATA 


[EN CY =e [SN ml [ee 

po | po |W [9°] 

Oo|o|c [= m/e 00 
[7 


7 


151 
152 


pe] 


Fe] 


ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ ಅನುಬಂಧ -2 


Total Total Total 
Taluk Houseless SiteLess | HouseLess/Site 
Families Families | Less Families 


153 [Tumakuru” [ipo “| 3934 se | 520 
154 [Tumakuru 
|_155 [Tumakuru” __ Jkunigi ~~~ | 1006 | 1700 | 12006 | 
| ___ fumakuruToi 1 “oo | 77708 | 25929 | 10367 | 
13950 | 25096 | 
157 [Udupi Udupi “| 1529 | 13082 
| 158 [Udupi “Karka 30 [sss | Baas | 
| ___ [UdupiTota | 15785 | 32365 [| 48150 | 
| 159 [uttarakannada [Kawa | 9 [360 | 4379 | 
160 |Uttarakannada [lida “| 15466 | 25 | 1981 | 
| 161 [UttaraKannada _ [Haliyal 
| 162 [Uttarakannada _ [vellapra | 3267 | 350 | 3617. | 
5120 | a9 | 556s | 
| 164 [Uttarakannada [sii “~~ | a5 [2591 | 7006 | 
| 166 [uttarakannada [Kuma “| 275 | 4459 | 7204 | 
168 [Uttarakannada _ [Honnvar “| 173 | 8475 | 10008 | 
5288 
Total 

| _170 [Vijayapura  _ [Vijayaopura “| 22384 | 1960 | 24357 | 
|_171 Viaapra [ini “| 2462 | 156s] 26206 

172 [Vijayapura  _ [Sindagi 
| 173 [Vijayapura 
Muddebihal 
———viavapuraTol | ome 314045 —| 
|_175 [Yadgiri 
| 177 [Yadgiri 
| vadgiivear {1 | 73158 |6|] 79849 | 
| [eandTiai 1-777] 1873048 | 654537| 2527599 | 


